ಹೊಯ್ಸಳರ ಕಾಲದಲ್ಲಿ ಪ್ರಯಾಣ ಸೌಲಭ್ಯ-ಕಿಲ್ಫಾಥಾರಿತ ಅಧ್ಯಯನ 


ಹೊಯ್ಸಳ ಶಿಲ್ಪಗಳ ನೆರವಿನಿಂದ ಆ ಯುಗದ 
ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಸ್ಥಿತಿಗತಿಗಳ 
ಪುನರಚನೆ ಸಾಧ್ಯ. ದೇವಾಲಯ ಶಿಲ್ಪಗಳಲ್ಲಿ ಚಿತ್ರಿತ 
ವಾಗಿರುವ ಸಾಗಣೆಯ ನಿನ್ಯಾಸದ ಬಗ್ಗೆ ಇಲ್ಲಿ 
ಪರಿಶೀಲಿಸಲಾಗಿದೆ. ಹೊಯ್ಸಳರ ಕಾಲದಲ್ಲಿ ಸಾಗಣೆಯು 
ಎರಡು ಬಗೆಯವಾಗಿದ್ದವು. ಮೊದಲನೆಯದು 
ಭೂಸಾಗಣೆ ಇದರಲ್ಲಿ ಆನೆಗಳು, ಕುದುರೆಗಳು, ಕುದುರೆ 
ಗಳ ಗಾಡಿಗಳು (ಅಶ್ವರಥಗಳು), ಎತ್ತಿನ ಗಾಡಿಗಳು, 
ಕೈಗಾಡಿಗಳು, ಕತ್ತೆಗಳು ಸೇರಿದ್ದವು. ಎರಡನೆಯ 
ಜಲಸಾಗಣೆಗೆ ದೋಣಿಗಳು. ಮೊದಲಾದುನಿದ್ದವು- 
"ಯಾನ! ಎಂಬ ಪದವು ವಿಶಾಲಾರ್ಥದಲ್ಲಿ ಮನುಷ್ಯರು, 
ಪ್ರಾಣಿಗಳು ಮತ್ತು ಸರಕುಗಳ ರವಾನೆಗಾಗಿರುವ ಎಲ್ಲ 
ವಾಹನಗಳು ಹಾಗೂ ಸಾಧನಗಳನ್ನು ಮತ್ತು ಅವುಗಳಿಗೆ 
ಪೂರಕವಾದುವನ್ನು ಒಳಗೊಳ್ಳುತ್ತದೆ. ವಾಹನಗಳು 
ಮತ್ತು ಸಾಧನಗಳನ್ನು ಮಾತ್ರವೇ ಅದು ಒಳಗೊಳ್ಳದೆ 
ರಸ್ತೆಗಳು, ಸೇತುವೆಗಳು ಮತ್ತು ನಾವೆಗಳು, ಸುಖ, 
ಸೌಲಭ್ಯ ಮತ್ತು ಸುರಕ್ಷತೆಯನ್ನು ಒದಗಿಸುವುದನ್ನು 
ಸಹ ಒಳಗೊಳ್ಳುತ್ತದೆ. ಹೊಯ್ಸಳರ ಕಾಲದ ವೇಳೆಗೆ 
(ಕ್ರಿ.ಶ. ೧೧ ರಿಂದ ೧೩ನೇ ಶತಮಾನ) ಸಾಗಣೆಯ 
, ಸಾಧನಗಳು ಹಿಂದೆಂದಿಗಿಂತಲೂ ಉತ್ತಮವಾಡದುವು 
ಹೆಚ್ಚು ಪ್ರಗತಿ ಹೊಂದಿದ್ದವು ಆಗಿದ್ದೆವು. ಹೊಯ್ಸಳ 
ದೊರೆಗಳ ಬಲಿಷ್ಠ ಕೇಂದ್ರೀಯ ಆಡಳಿತ ಬುನಾದಿಗಾಗಿ 


1 ಇಂಡಿಯನ್‌ ಕಲ್ಚರ್‌ ಸಂ, ೧೧, ಸಂಖ್ಯೆ ೧-೪, ಪು ೨೭೭ 


2 ಎಂ.ಎ.ಆರ್‌, ೧೯೩೧, ಫಲಕ ಚಿತ್ರ 4 


೬೪ 


ಡಾ!! ಬ. ದಯಾನಂದ ಪಟೇಲ್‌ 


ಪೌರ ಹಾಗೂ ಸೇನಾ ಉದ್ದೇಶಗಳಿಗಾಗಿ ಇವು ಅಗತ್ಯವಾ 
ಆಗಿದ್ದಿರಬೇಕು. ಆನೆಗಳು ಃ ಪ್ರಭುತ್ವದ ಸಂಕೇತಗಳ 
ಪೈಕಿ ಇದು ಒಂದಾಗಿತ್ತು. ಖಯಗ್ವೇದದಲ್ಲಿ ಮೃಗ 
ವಾರಣ (೪11, ೩೩,೮ ೫ ೪೦,೪) ಎಂಬುದರಲ್ಲಿ ಅವು 
ಸೂಚಿತವಾಗಿವೆ. ಹೊಯ್ಸಳರ ಕಾಲದಲ್ಲಿ ಅವನ್ನು 
ಪಳಗಿಸಿ, ಒಗ್ಗಿಸಿಕೊಳ್ಳಲಾಗಿತ್ತು. ರಾಜಮೆರವಣಿಗೆ 
ಗಳಲ್ಲಿ ಪಟ್ಟದ ಆನೆಯೂ ಇರುತ್ತಿತ್ತು. ಮನುಷ್ಯರು 
ಹಾಗೂ ಇತರ ಸರಕುಗಳೆ ಸಾಗಣೆಗಾಗಿ ಅವನ್ನು 
ಪ್ರಧಾನವಾಗಿ ಬಳಸಲಾಗುತ್ತಿತ್ತು ; ಯುದ್ಧಗಳಲ್ಲಿ ಕೂಡ 
ಬಳಸಿಕೊಳ್ಳುತ್ತಿದ್ದರು. ಬೃಹದಾಕಾರದ ಆನೆಗಳು 
ಶತ್ರುಗಳ ಸೇನಾವ್ಯೂಹಗಳನ್ನು, ಅವರ ಕೋಟಿಕೊತ್ತಲ. 
ಗಳು ಮತ್ತು ಪಾಳೆಯಗಳೆನ್ನು ನಾಶ ಮಾಡುತ್ತಿದ್ದು ದು 
ಮಾತ್ರವೇ ಅಲ್ಲಜಿ ಸಾಮಾನ್ಯವಾಗಿ ಮನುಷ್ಯರಿಗೆ ಸಾಧ್ಯ 
ವಾಗದ ದೊಡ್ಡ ದೊಡ್ಡ ವ್ಯಕ್ಷಗಳನ್ನು ಉರುಳಿಸುವುದು, 
ರಸ್ತೆಗಳನ್ನು ಮಾಡಲು ಕಾಡುಗಳನ್ನು ಕಡಿಯುವುದು 
ಮೊದಲಾದ ಕಾರ್ಯಗಳಲ್ಲಿ ಕೂಡ ಉಪಯೋಗಿಸಲ್ಪಡು 
ತ್ರಿದ್ದುವು. ಹೊಯ್ಸಳ ಶಿಲ್ಪಗಳಿಗೆ ಆನೆಯ ದೈಹಿಕ 
ರಚನೆ ಹಾಗೂ ಅವುಗಳ ಸಾಧನಗಳು ಸುಸರಿಚಿತವಾಗಿದು 
ಅವನ್ನು ಚಿತ್ರಾಕರ್ಷಕವಾಗಿ ಕೆತ್ತಿರುವರು. ಸಾಧಾರಣ 
ವಾಗಿ ಎಲ್ಲಾ ಹೊಯ್ಸಳ ಜೇವಾಲಯಗಳಲ್ಲಿಯೂ ಕೆತ್ತಿದ 
ಆಕರ್ಷಕ ಹಾವ ಭಾವಗಳ ಆಅನೆಯ ಶಿಲ್ಪಗಳಿವೆ 
ಜೀಲೂರಿನೆ.. ವೀರನಾರಾಯಣ ದೇವಾಲಯದಲ್ಲಿ? 


ಇತಿಹಾಸ ದರ್ಶನ 


ಅಂಬಾರಿಯ ಸಮೇತ ಆನೆಯನ್ನು ಸುಂದರವಾಗಿ 
ಕೆತ್ತಲಾಗಿದೆ. ಆನೆಯ ಕಾಲುಗಳು ಹಾಗೂ ಅಂಬಾರಿಯ 


ಹೊರಭಾಗವನ್ನು ಬಳ್ಳಿ ವಿನ್ಯಾಸಗಳಿಂದ ರಮ್ಯವಾಗಿ 
ಅಲಂಕರಿಸಲಾಗಿದೆ. ಅಂಬಾರಿಯನ್ನು ಆನೆಗೆ ಹಗ್ಗದಿಂದ 
ಕಟ್ಟಲಾಗಿದೆ.  ನಾಲ್ಪುಕಾಲು (ಪಾದ)ಗಳು ಆಭರಣ 


ಗಳಿಂದ ಅಲಂಕೃತವಾಗಿವೆ ; ಹೊಟ್ಟಿ ಯ ತಳಭಾಗದಲ್ಲಿ 
ಕವುದಿ ತೊಡಿಸಲಾಗಿದೆ. *ಅಂಕುಶಥರ' ಎನ್ನಲಾಗುವ 
ಮಾವಟಗನನ್ನು ಬಲಗೈಯಲ್ಲಿ ಅಂಕುಶವನ್ನು ಹಿಡಿದು, 
ಆನೆಯನ್ನು ನಿಯಂತ್ರಿಸಲು ಪ್ರಯತ್ತಿಸುತ್ತಿ ರುವಂತೆ 
ಕೆತ್ತಲಾಗಿದೆ. ಸೋಮನಾಥಪುರದ ಕೇಶವ ದೇವಾಲಯ 
ಕತ್ತೆ ಅಂಬಾರಿಯೊಡಗೂಡಿದ ಆನೆಯನ್ನು 
, ಇದರಲ್ಲಿ ಅಂಬಾರಿಯನ್ನು ಬಲನಾದ ಹಗ್ಗ 
ದಿಂದ ಕಟ್ಟಲಾಗಿದ್ದು, ಅದಕ್ಕೆ ಗಂಟಿ ಕಟ್ಟಲಾಗಿದೆ. 
ಆ 


ಆನೆಗಳಲ್ಲಿ ಇವು ಸರಳವಾಗಿದ್ದು, ಮತ್ತೆ ಕೆಲವು 
ಆನೆಗಳಲ್ಲಿ ಅಲಂಕೃತವಾಗಿವೆ. 
ಕೇಶವ ದೇವಾಲಯ. ಮತ್ತು ಹೊಸಹೊಳಲಿನ 

ಕ್ಕೀನಾರಾಯಣ ದೇವಾಲಯಗಳ್ಳ್ಲ್‌ ಇಂಥ ಕೆತ್ತನೆ 
ಗಳಿವೆ. ಸಾಮಾನ್ಯವಾಗಿ ಆನೆಯ ಕಲೆ, ಕತ್ತು(0686) 
ಸದಕ : ಚಿಹ್ನೆಗಳೊಡಗೂಡಿದ. ಮುತ್ತಿನಸರದಿಂದ 
ಅಲಂಕೃತವಾಗಿನೆ ; ಕೆಲವು ಆನೆಗಳ ಸೊಂಡಿಲುಗಳನ್ನು 


ಅಲಂಕರಿಸಲಾಗಿದೆ. ಆನೆಯ ಜೀಹದ ಸುತ. ಹುರಿ 
ಹಗ್ಗವನ್ನು ಬಲವಾಗಿ ಕಟ್ಟಲಾಗಿದೆ. ಆನೆಯನ್ನು 
ಹತ್ತುವವರು ಪ್ರಾಯೆಶಃ : ಇದರ ನೆರವಿನಿಂದ ಹತ್ತು 
ತ್ರಿದ್ದಂತೆ ತೋರುತ್ತದೆ ಇಂಥವನ್ನು ಜೇಲೂರಿನ 
3 ಅದೇ; ೧೯೩೨ ಫಲಕ ೪11] ಚಿತ್ರ ೪ 
4 ಅದೇ; ೧೯೩೩ ಫಲಕ ೪ 
5 ಆದೇ; ೧೯೩೨ ಫಲಕ ; ಚಿತ್ರ ೧ 
6 ಅದೇ: ೧೯೧೫ ಫಲಕ ೪|] 
7 
8 ಎಂ,.ಎ.ಆರ್‌. ೧೯೧೫, ಫಲಕ 1% 
9 ಆದೇ ೧೯೩೪, ಫಲಕ] ಚಿತ್ರ ೧ 
10 ಆದೇ; ೧೯೩೨ ಫಲಕ | 


ಇತಿಹಾಸ ದರ್ಶನ 


ಕೇಶವ ದೇವಾಲಯ, ಅಗ್ರಹಾರ ಬಾಚಹಳ್ಳಿಯ 
ಹುಣಿಸೇಶ್ವರ ದೇವಾಲಯದ್‌. ಆಗ್ನೇಯ ಭಾಗದ 
ಶಿಲ್ಪಗಳಲ್ಲಿ ನೋಡಬಹುದಾಗಿದೆ. ಬಸರಾಳಿನ 


ಮಲ್ಲಿಕಾರ್ಜುನ್‌ ಮತ್ತು ಸೋಮನಾಥಪುರದ ಕೇಶವ 
ದೇವಾಲಯಗಳಲ್ಲಿ! ಸವಾರರಿರುವಂಥ ಆನೆಗಳನ್ನು 
ಕೆತ್ತಲಾಗಿದ್ದು, ಇವು ಬಹುಮಟ್ಟಿಗೆ ಸಮರಗೆಜಗಳಾಗಿವೆ. 
0 6 
ಎತ್ತಿದ ತಲೆಯಿಂದ ಅವುಗಳ ಸೊಂಡಿಲು ನೇತಾಡು 
ತ್ಕಿರುಪುದಾದರೆ ಕೆಲವು ವಿನೋದದ ಅಥವಾ ಕಾದಾಡುವ 
ಭಂಗಿಯಲ್ಲಿವೆ. ಅವುಗಳ ಮೇಲೆ ಒಬ್ಬರು ಅಥವಾ 
ಹೆಚ್ಚು ಸವಾರರಿರುವರು ; ಕನಚಗಳಿನೆ; ಹಣೆಯ 
ಭಾಗವನ್ನು ಮುತ್ತುಗಳು ಅಥವಾ ಮಣಿಸರಗಳಿಂದ 
ಅಲಂಕರಿಸಲಾಗಿದೆ. ವಿವಿಧೋದ್ದೇಶಗಳಿಗಾಗಿ ಸರಕು 
-ಗೆಳೆ ಮನುಷ್ಯರ ಸಾಗಣೆಗಾಗಿ ಆನೆಗಳಿಗೆ ತೆರಪೇತಿ 
ನೀಡುವುದು ತುಂಬ ಶ್ರಮದ ಪ್ರಕ್ರಿಯೆಯಾಗಿತು, 


ಸ | ನ 
(ಬತ್ತಿ-೧) 
ತ) 


ಕುದುರೆಗಳು: (ಅ) ಸವಾರಿ (ಆ) ರಥ 
ಎಳೆಯುವುದು-ಹೀಗೆ ಕುದುರೆಗಳನ್ನು ಆ ಕಾಲದಲ್ಲಿ 
ಎರಡು ಉದ್ದೇಶಗಳಿಗೆ ಬಳಸಲಾಗುತ್ತಿತ್ತು. 


(ಅ) ಸವಾರಿ ಕಂದುರೆ : (ಚಿತ್ರ-೨) ಒಬ್ಬ 
ಸವಾರನಿರುತ್ತಿದ್ದ. ನಿವಿಧ ಸಂದರ್ಭಗಳಲ್ಲಿ ಸಂಚಾರಕ್ಕಾಗಿ 
ಉಪಯೋಗಿಸುತ್ತಿದ್ದರು. ಯುದ್ಧಕಾಲದಲ್ಲಿ ವಿಶೇಷವಾಗಿ 
ಬಳಸುತ್ತಿದ್ದರು. ಅಶ್ವಸಡೆ ಸೇನೆಯ ಪ್ರಮುಖ ವಿಭಾಗ 
ಗೆಳಲ್ಲೊಂದಾಗಿತ್ತು (ಚತುರಂಗ ಬಲಗಳ ಪೈಕಿ 
ಒಂದಾಗಿತ್ತು. ಈ ಪ್ರಾಣಿಗಳ ಶಿಲ್ಪಗಳ ಕೆತ್ತನೆ ಕೆಲಸದಲ್ಲಿ 
ತೊಡಗಿದ್ದ ಶಿಲ್ಪಗಳಿಗೆ ಕುದುರೆಯ ಸಾಮಾನ್ಯ 
ಲಕ್ಷಣಗಳು ಹಾಗೂ ಅವುಗಳ ಸಾಧನ-ಸಜ್ಜುಗಳ ಬಗ್ಗೆ 


ಆರ್ಕಿಟಿಕ್ಚರ್‌ ಆಂಡ ಸ್ವಲ್ಪೆ ಚರ್‌ ಇನ್‌ ಮೈಸೂರು, ; ನಂ.11, ದಿ ಕೇಶವ ಟೆಂಪಲ್‌ ಆಟ್‌ ಬೇಲೂರ್‌, ಫಲಕ xv 


[9] ೬೫ 


ಉತ್ತಮ ಜ್ಞಾನವಿತ್ತು. ಸವಾರಿಗಾಗಿ ಕುದುರೆಯ ಬಳಕೆ 
ಮತ್ತೆ ಜೀರೆ ಉಪಯೋಗಗಳಿಗಿಂತೆ ಹೆಚ್ಚಾಗಿದ್ದಂತೆ 
ತೋರುತ್ತದೆ. ಬಹುಮಟ್ಟಿಗೆ ಎಲ್ಲ ಹೊಯ್ಸಳ ಜೀವಾ 
ಲಯಗಳಲ್ಲಿನ ಉಬ್ಬುಶಿಲ್ಪಗಳು ಹಾಗೂ ಪಟ್ಟಿಕೆಗಳಲ್ಲಿ 
ಕುದುರೆಸವಾರರನ್ನು ಹೆಚ್ಚಾಗಿ ಚಿತ್ರಿಸಲಾಗಿದೆ. ಬೇಲೂರಿನ 


ಕೇಶವ ದೇವಾಲಯೆ!! ಸೋಮನಾಥಪುರದ ಕೇಶವ 
ದೇವಾಲಯ, ಹೊಸಹೊಳಲಿನ ಲಕ್ಷ್ಮೀನಾರಾಯಣ 
ದೇವಾಲಯ,  ನುಗ್ಗೇಹಳ್ಳಿಯ ಲಕ್ಷ್ಮೀನರಸಿಂಹ 


ದೇವಾಲಯ! ಬಸರಾಳಿನ ಮಲ್ಲಿಕಾರ್ಜುನ ಜೀವಾಲಯ 
ಗಳಲ್ಲಿ!5 ಇದಕ್ಕೆ ನಿದರ್ಶನಗಳನ್ನು ಕಾಣಬಹುದು. ಈ 
ಮೇಲೆ. ನಮೂದಿತವಾದ. ಜೀವಾಲಯ ಶಿಲ್ಪಗಳಲ್ಲಿ 
ಸಾಮಾನ್ಯವಾಗಿ ಅಶ್ವಸವಾರ ಚಲ್ಲಣ ಹಾಗೂ ಪಾದರಕ್ಷೆ 
ಗಳನ್ನು ಧರಿಸಿರುವುದನ್ನು ಕಾಣುತ್ತೇವೆ. ಕುದುರೆಯ 
ಸಾಧನಸಲಕರಣೆಯಲ್ಲಿ ಮೈಸಟ್ಟಯಲ್ಲಿ ಮೆತ್ತೆಜೀನು, 
ಎಜೆಸಟ್ಟಿ ಹಾಗೂ ಜೇನುಗಳು ಸೇರಿರುತ್ತವೆ. ಉತ್ತಮ 
ಬಗೆಯ ವಸ್ತ್ರವನ್ನು ಬಳಸಲಾಗಿರುತ್ತದೆ. ಜೀನಿಗೆ 
ಸಾಮಾನ್ಯವಾಗಿ ಉತ್ತಮ  ರಿಕಾಪುಗಳನ್ನು ಸೇರಿಸ 
ಲಾಗಿದ್ದು, ಸವಾರರ ಸಾದಗಳನ 
ವಂತೆ ಚಿತ್ರಿಸಲಾಗಿರುತ್ತದೆ. ರಿಕಾಪು ವರ್ತುಲಾಕಾರ 
ವಾಗಿದ್ದು » ಅಗಲವಾದ ಸಮ ಬ 
ಯಿಂದಾಗಿರುತ್ತದೆ. ಅವನ್ನು ಪಟ್ಟಿಗಳಿಂದ ನೇತುಹಾಕ 
ಲಾಗಿರುತ್ತದೆ. (ಜೀನಿನ ಅಥವಾ ಮೆತ್ತಿಯ ತಳದಿಂದ 
ಸಾಗುವ) ಕಡಿವಾಣದಲ್ಲಿ ನೊಸಲಪಟ್ಟಿ, ತಡೆಲಗಾಮ್ಮು, 
ಗಂಟಲಸಟ್ಟಿ ಹಾಗೂ ಲಗಾಮಿನ ಮೂಗುಪಟ್ಟ ಇದ್ದು 
ಇವೆಲ್ಲ ಲೋಹದಿಂದ ಮಾಡಿದುವಾಗಿರುತ್ತನೆ. ಕಿನಿಗಳ 


ಚ 
9 
[28 
₹1 
ಈ 
(1, ₹1 
₹1 
[0 
21. 
Cl 


ಬಳಿ ಕುಚ್ಚುಗಳು ಸಾಮಾನ್ಯವಾಗಿ ಇರುತ್ತವೆ. ಜೀನು 
ಸವಾರನಿಗೆ ಸುಖಕರವಾಗಿದ್ದು, ಲಗಾಮಿನ ನೆರವಿನಿಂದ 
ಕುದುರೆಯನ್ನು ನಿಯಂತ್ರಿಸುತ್ತಿದ್ದ. ಕುದುರೆಗಳ ಚಲನೆ 
ಯನ್ನು ಸಹಜವಾಗಿ ಕೆತ್ತಲಾಗಿದೆ. 


ಆ. ಅಶ್ವರಥಗಳು (ಚಿತ್ರ ೩): ಸಟ್ಟಿದ 
ರಥ (ರಾಜರಥ), ಪುಷ್ಯಾರಥ, ಸಾಂಗ್ರಮಿಕ (ಸಮರರಥ), 
ಪರಿಯಾಂಕ ಮತ್ತು ಸಾಗಣೆ ಮೊದಲಾದ ಅಶ್ವರಥ 
ಗಳನ್ನು ವ್ಯಾಸಕವಾಗಿ ಬಳಸುತ್ತಿದ್ದುದರಿಂದ ಹೊಯ್ಸಳ 
ಕಲಾಕಾರರಿಗೆ ಇವು ಸುಪರಿಚಿತವಾಗಿದ್ದವು. ಯುದ್ದ ಕಾಲ 
ಹಾಗೂ ಶಾಂತಿಕಾಲಗಳೆರಡರಲ್ಲಿಯೂ ರಥಗಳು ಪ್ರಮುಖ 
ಪಾತ್ರವಹಿಸುತ್ತಿ ದ್ದವು. ದೇವಾಲಯಗಳ 
ಪಟ್ಟಿಕೆಗಳಲ್ಲಿ, ಭಿತ್ತಿಗಳೆಲ್ಲಿನ ಅಲಂಕಾರ ಸಟ್ರಿಕೆಗಳಲ್ಲಿ 
ವಿವಿಧ ಬಗೆಯ ರಥಗಳನ್ನು ಕೆತ್ತಲಾಗಿದೆ. ಇವಕ್ಕೆ 
ನಿದರ್ಶನಗಳನ್ನು ಬೇಲೂರಿನ ಕೇಶವ ದೇವಾಲಯ,” 
ಸೋಮನಾಥಪುರದ ಕೇಶವ ದೇವಾಲಯ, ಹಳೇಬೀಡಿನ 
ಹೊಯ್ಸಳೇಶ್ವರ  ಜೇವಾಲಯ,!  ಬಂದನಿಕೆಯ 
ಸೋಮೇಶ್ವರ ದೇವಾಲಯಗಳಲ್ಲಿ ಕಾಣಬಹುದಾಗಿದೆ. 
ಮೇಲೆ ಉಲ್ಲೇಖಿಸಿದ ದೇವಾಲಯಗಳು ಆಲಂಕಾರಸಟ್ಟಿಕೆ 
ಗೆಳು ಹಾಗೂ ಪಟ್ಟಿಕೆಗಳಲ್ಲಿ ಕೆತ್ತಲಾಗಿರುವ ರಥಗಳ 
ಆಕಾರ ಮುತ "ರೂಪಗಳು ಭಿನ್ನಭಿನ್ನವಾ: ಹ 
ಉದಾಹರಣೆಗೆ ಎ ರ ತೇಷೆಡೆೇಾನ 
ಸೋಮನಾಥಪುರದ ಕೇಶವದೇವಾಲಯ, ಹಳೇಬಿಡಿನ 
ಹೊಯ್ಸಳೇಶ್ವರ ದೇವಾಲಯ ಮತ್ತು ಬಂದನೀಕೆಯ 
ಸೋಮೇಶ್ವರ ಜೀವಾಲಯಗಳನ್ನು ಗಮನಿಸಬಹುದು. 


° ನ i 

ಸಥಲ 

ಹೋದರ 
PE 


KN 


11 ಆರ್ಕಿಟಿಕ್ಟೆರ್‌ ಆಂಡ್‌ ಸ್ವಲ್ಪ್‌ ಚರ್‌ ಇನ್‌ ಮೈಸೂರು ನಂ. 11 ದಿ ಕೇಶವ ಟಿಂಪಲ್‌ ಆಟ್‌ ಬೇಲೂರು, ಫಲಕ X೪1] 
12 ಅದೇ, ನಂ. 1 ದಿ ಕೇಶನ ಟಿಂಪಲ್‌ ಆಟ್‌ ಸೋಮನಾಥಪುರ, ಫಲಕಗಳು 111. IV; V 


13 ಎಂ.ಎ್ಮಆರ್‌, ೧೯೧೫ ಫಲಕಗಳು ೫711, XIV 
14 ಅದೆ ೧೯೩೩, ಫಲಕ ೪ 

15 ಅದೇ ೧೯೩೪, ಫಲಕ X11 ಚಿತ್ರ ೧ 

16 ಅದೇ ೧೯೩೨ ಫಲಕಗಳು 1, ೫, ಚಿತ್ರ ೨ 


37 ಆರ್ಯಿಟಿಕ್ಟೆರ್‌ ಅಂಡ್‌ ಸ್ಕಲ್‌ ಚರ್‌ ಇನ್‌ ನೈ ಸೂರು ನೆಂ. 11 ದಿ ಕೇಶವ ಟೆಂಪಲ್‌ ಅಟ್‌ ಬೇಲೂರು, ಫಲಕಗಳು 


VII ಮತ್ತು IX 


18 ಅದೇ, ನಂ, ], ದಿ ಕೇಶವ ಟಿಂಪಲ್‌ ಆಟ್‌ ಸೋಮನಾಥಪುರ, ಫಲಕಗಳು 11]; V 


19 ಎಂ.ಎ,ಆರ್‌, ೧೯೩೦, ಫಲಕಗಳು [, X11 
20 ಅದೇ, ೧೯೩೧, ಫಲಕಗಳು ೫೭೪1[ (ಚಿತ್ರ ೨) 


೬೬ 


ಇತಿಹಾಸ ದರ್ಶನ 


ಈ ಮೇಲಿನ ದೇವಾಲಯಗಳ ಪಟ್ಟಿಕೆಗಳಲ್ಲಿ 
ಕುದುರೆಗಳ ಕುತ್ತಿಗೆಗೆ ಕಟ್ಟಿ ಅದರ ಮೇಲೆ ಅಡ್ಡಸಟ್ಟಿ 
ಯನ್ನು ಇಟ್ಟಿರುವುದನ್ನು ಕಾಣಬಹುದು. ಕುದುರೆಯ 
ಲಗಾಮುಗಳನ್ನು ಅದರ ಬಾಯಿಯ ಕಡಿವಾಣಗಳಿಗೆ 
ಕಟ್ಟ ಲಾಗಿದೆ. ರಥಿಕನು ಕುದುರೆಗಳನ್ನು ಲಗಾಮುಗಳಿಂದ 
ನಿಯಂತ್ರಿಸುತ್ತಿದ್ದ ಹಾಗೂ ಜೊತೆಯಾಗಿ ಸಾಗುವಂತೆ 
ಮಾಡುತ್ತಿದ್ದ. ರಥದ ಒಡಲಿರಂತೆ ಚಕ್ರಗಳು ಕೂಡ 
ಮರದನೇ ಆಗಿವೆ. ಕೆಲವು ಚಕ್ರಗಳಲ್ಲಿ ಅರೆಗಳಿದ್ದರೆ, 
ಮತ್ತೆ ಕೆಲವಲ್ಲಿ ಪೂರ್ತಿ ಮರವೇ ಇರುತ್ತದೆ. ಚಕ್ರದಲ್ಲಿ 
ಅರೆಗಳಲ್ಲದೆ ಚಕ್ರದ ಹೊರಸುತ್ತು,?' ಪುಟ್ಟಿ ಮರ ಮತ್ತು 
ಗುಂಬ ಇವು ಸಹ ಇವೆ. ಚಕ್ರದ ಹೊರಸುತ್ತು ಮತ್ತು 
ಪುಟ್ಟಿ ಮರಗಳು ಸೇರಿ ನೇಮಿಯಾಗುತ್ತಿತ,.. ರಥಗಳು 


ಎರಡು ಅಥವಾ ನಾಲ್ಕು ಚಕ್ರದವಾಗಿವೆ ;, ಅವನ್ನು 


ಒಂದು, ಎರಡು ಇಲ್ಲವೇ ನಾಲ್ಲು ಕುದುರೆಗಳು 


ಎಳೆಯುತ್ತಿದ್ದವು. ರಥದ ಚೌಕಟ್ಟು ಒಂದರಿಂದೆ 


ವಾಗಿವೆ ಪಟ್ಟಿಕೆಗಳಿದ ಕೂಡಿದೆ. ರಥದ 
ಆಕಾರಕ್ಕೆ ಅನುಗುಣವಾಗಿ ಅದರಲ್ಲಿ ಇಬ್ಬರಿಂದ ಎಂಟು 
ಜನರವರೆಗೂ ಕುಳಿತುಕೊಳ್ಳಬಹುದಾಗಿತ್ತು. ಕ್ರಿಯೆ 
ಯನ್ನು ಪ್ರದರ್ಶಿಸುತ್ತಿರುವಂಥ ಸಮರ ರಥಗಳನ್ನು, 
ಕೆತ್ತನೆ ಮಾಡಿರುವ ಜವನಿಕೆಗಳಲ್ಲಿ ಕೆತ್ತಲಾಗಿದೆ. ಕೆಲವು 
ಸಮರ ರಥಗಳು ಅರೆಗಳಿರುವ ಅಥವಾ ಅಕೆಗಳಿಲ್ಲದಿರುವ 
ನಾಲ್ಪು ಚಕ್ರಗಳ ಮೇಲೆ ಮರದ ವೇದಿತೆಗಳಿಂದ 


ಕೂಡಿವೆ ; ನೀರನ ಹಿಂಭಾ ಮ ಕಂಬದ ಮೇಲೆ 
ನೀರ ಲಾಂಛನ ಹಗ ತಾಕೆಗಳಿನೆ. ರಥಗಳ ಮೇಲೆ 
ಮುಖಾಮುಖಿಯಾಗಿ ಹನನ ಬಿಲ್ಲು-ಬಾಣಗಳಿಂದ 
ಕಾದಾಡುತ್ತಿರುವ ಇಬ್ಬರು ವೀರರ ಸುಂದರ ಚಿತ್ರಣವಿದೆ. 
ಈ ಅವಧಿಯಲ್ಲಿ ರಾಜಮನೆತನದವರು. ಹಾಗೂ 
ಸಾಗಣೆಗಾಗಿಯೂ, ರಾಜಮೆರವಣಿಗೆಗಳಿಗಾಗಿಯೂ 


ರಥಗಳನ್ನು ವ್ಯಾ ಪಕವಾಗಿ ಬಳಸುತ್ತಿ ದ್ದ ರಜೇಕು. 


ಒಂಟೆಗಳು (ಚಿತ್ರ-೪) : ಒಂಟೆಗಳನ್ನು ಜನ 
ರನ್ನು ಸಾಗಿಸಲು, ಸಾಮಾನು ಸರಂಜಾಮು ಸಾಗಿಸಲು, 
ಯುದ್ಧ ಕ್ಪಾಗಿ ಹಾಗೂ ರಾ ಲ್‌ ಮೊದೆ 
ಲಾದುವಕ್ಕೆ ಉಪಯೋಗಿಸಿಕೊಳ ತ್ತಿದ್ದರು. ಸುತ 
ಪರಿಶೀಲನೆಯ ಅವಧಿಯಲ್ಲಿ ಒಂಟಿಗಲ NL Sod 
ತುಂಬ ಸೀಮಿತವಾಗಿದ್ದಿರಬೇಕು ; ಏಕೆಂದರೆ ಅವನ್ನು 
ದೂರದ ಮರುಭೂಮಿಗಳಿಂದ ಖರೀದಿಸಜೇಕಾಗಿತ್ತು. 
ಈ ಒಂಟೆಗಳನ್ನು ಕೆತ್ತಿರುವಂಥ ಶಿಲ್ಪಿಗಳಿಗೆ ಒಂಟೆಯ 
ಅಂಗಾಂಗ ಲಕ್ಷಣಗಳು ಹಾಗೂ ಅವುಗಳ ಸಜ್ಜುಗಳ ಬಗ್ಗೆ 
ಚೆನ್ನಾಗಿ. ತಿಳಿದಿತ್ತು. ಸೋಮನಾಥಪುರದ ಕೇಶವ 
ಜಾತ 22 ಹ ಹಳ್ಳಿ ಹ ಲಕಿ FE 


ಮುನ್ನು ಗೆಮನಿಸಬಹುದಾಗಿಜಿ. ೧ಟಿಯ ಸವಾರ 
ಸಾಮಾನ್ನವಾಗಿ ಇಜಾರ ಗೆ ಮೋಜಾಗಳನ್ನು 
ಧರಿಸಿರುವನು. ಒಂಟೆಯ ಸಜ್ಜು ಹೀಗಿದೆ : ಸುತ್ತುಸಟ್ಟಿ, 
ಸುತ್ತ ಇಟ್ಟಿರುವ ಮೆತ್ತೆ ಕಾಪು, ಹೊದಿಸುವ ಬಟ್ಟೆ 
ಅಥವಾ ತಡಿಬಟ್ಟೆಯಿಂದ ಆವೃತವಾಗಿರುವ ಎದೆಸಟ್ಟಿ 
ಮತ್ತು ಹಿಂಭಾಗದ ಪಟ್ಟಿ, ಅಗಲವಾದ ಚಸಪ್ಸಜಿಸಾದ 
ಆನಿಕೆಯಿಂದ. ಕೂಡಿದೆ ಉಂಗುರಾಕಾರದ ರಿಕಾಪು. 
ಕಡಿವಾಣದಲ್ಲಿ ನೊಸಲಪಟ್ಟಿ, ಕಪೋಲ ಭಾಗಗಳು, 
ಗಂಟಲು .. ಮೂಗು ಪಟ್ಟಿಗಳು ಸೇರಿರುತ್ತವೆ. 
ವೆಲ್ಲವನ್ನೂ ಲೊ ಹದ ed ಕೂಡಿಸಿರಬೇಕು. 
ಲವು ಎ ಹೊಟ್ಟೆ ಯ ಮೇಲೆ ನಗಾರಿಗಳನ್ನು 
ಮೇಲೆ ಕುಳಿತಿರುವವರು ನಗಾರಿಬಾರಿಸುವ 
ೂಡಗಿರುವಂತೆ ಕೆತ್ತಲಾಗಿದೆ. ಈ ಪ್ರಾಣಿ 
ಗಳೆ pa: Ke ತುಂಬ ಸಹಜವಾಗಿದೆ. ಆ 


ಕಾಲುಗಳು ಉದ್ದವಾಗಿಯೂ ಇವೆ. 


ಕ 0) 


93 
ಈ 
@ 
ಬ 


ಈ 
"QQ 
OC 
೦. 

[92 

೫ Ct 


ಎತ್ತಿನ ಗಾಡಿಗಳು (ಚಿತ್ರ-೫) : ಎತ್ತಿನ 
ಗಾಡಿ ಈ ಅವಧಿಯಲ್ಲಿ ಬಳಸುತ್ತಿದ್ದ ಅತ್ಯಂತ 


21 ಜಿಟಿ ದಾತ್ಕೆ ದಿ ಅರ್ಟ್‌ ಆಫ್‌ ವಾರ್‌ ಇನ್‌ ಏನ್‌ಸಿಯೆಂಟ್‌ ಇಂಡಿಯಾ, ಪುಟ ೪೬ 
22 ಅರ್ವಿಟಿಕ್ಟೆರ್‌ ಆಂಡ್‌ ಸ್ವಲ್ಸ್‌ ಚರ್‌ ಇನ್‌ ಮೈಸೂರು, ನಂ. 1} ದಿ ಕೇಶವ ಟಿಂಪಲ್‌ ಆಟ್‌ ಸೋಮನಾಥಪುರ ಫಲಕ 7 


23 ಎಂ.ಎ,ಆರ್‌. ೧೯೩೬೨ ಫಲಕ ೪7 
24 ಆದೇ; ೧೯೩೨, ಫಲಕ ೫ ಮತ್ತು ಪು, ೨೩ 


ಇತಿಹಾಸ ದರ್ಶನ 


೬೭ 


ಪ್ರಾಚೀನವಾದ ಹಾಗೂ ಆತಿ ಸಾಮಾನ್ಯವಾದ ವಾಹನ 
ವಾಗಿರಬಹುದು. ಹಳ್ಳಿಯ ಜನರು ಇದನ್ನು ತುಂಬ 
ಬಳಸುತ್ತಿದ್ದರು. ಸಾಕು ಪ್ರಾಣಿಗಳಾದ ಎತ್ತುಗಳು 
ಹೊಯ್ಸಳರ ಕಾಲದಲ್ಲಿ ಹಳ್ಳಿಯ ಜನರಿಗೆ ಸಂಚಾರದ 
ಸಾಧನಗಳಾಗಿದ್ದ ವು... ಸೋಮನಾಥಪುರದ ಕೇಶವ 
ದೇವಾಲಯ ನುಗ್ಗೇಹಳ್ಳಿಯ ಲಕ್ಷ್ಮೀನರಸಿಂಹ 
ಸ್ವಾಮಿ ದೇವಾಲಯಜ26 ವಾಸ್ತು ಶಿಲ್ಪದಲ್ಲಿ ಈ ಎತ್ತಿನ 
ಗಾಡಿಗಳ ಉದಾಹರಣೆಗಳನ್ನು ಗಮನಿಸಬಹುದು. ಇ 
ಒಂದು ಜೊತೆ ದೊಡ್ಡ ಚಕ್ರಗಳ ಮೇಲೆ ವಿಶಾಲವಾದ 
ಏಣಿಯಂಥ ಉದ್ದವಾದ ಕಟ್ಟಿನಿಂದ ಕೂಡಿರುವ ಗಾಡಿ 
ಯಿದೆ. ಗಾಡಿಯ ಮುಂಭಾಗದಲ್ಲಿ ದುಂಡುಕೊರಡನ್ನು 
ಸೇರಿಸಲಾಗಿದೆ. ಎತ್ತುಗಳನ್ನು ಕತ್ತಿನ ಭಾಗದಲ್ಲಿ ಕಟ್ಟ 
ಲಾಗುತ್ತಿತ್ತು; ನೊಗವನ್ನು ಕತ್ತಿನ ಮೇಲೆ ಇಡೆಲಾಗಿದೆ. 
ಗಾಡಿ ಹೊಡೆಯುವವನು ಚಾವಟಿ, ಲಗಾಮುಗಳನ್ನು 
ಬಳಸಿ. ಅದನ್ನು ಹತೋದಿಯಲ್ಲಿಟ್ಟುಕೊಳ್ಳುತ್ತಿ ದ್ದ. 
ಸಾಮಾನ್ಯವಾಗಿ ಎತ್ತಿನ ಕತ್ತಿನ ಭಾಗವನ್ನು ಲೋಹದ 
ಸಟ್ಟಿಗಳಿಂದ  ಅಲಂಕರಿಸಲಾಗುತ್ತಿತ್ತು. ಬಂಡಿಯ 
ಒಡಲ ಭಾಗ ಸರಳವಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಜನ 
ಅಥವಾ ಸಾಮಾನು ಸರಂಜಾಮು ಅಥವಾ ಆಹಾರ 
ಪದಾರ್ಥಗಳು ಮೊದಲಾದುವನ್ನು ಸಾಗಿಸಲು ಸಹಾಯ 
ಮಾಡುತ್ತಿತ್ತು. 


ಕೈಗಾಡಿ (ಚಿತ್ರ-೬) : ಜನರು, ಸಾಮಾನು 
ಸರಂಜಾಮುಆಹಾರ ಪದಾರ್ಥಗಳು ಮೊದಲಾದುವನ್ನು 
ಸ್ವಲ್ಪ ಸ್ವಲ್ಪ ದೂರಗಳಿಗೆ ಸಾಗಿಸಲು ಹೊಯ್ಸಳರ ಕಾಲದ 
ಪಟ್ಟಣಗಳು ಹಾಗೂ ಹಳ್ಳಿಗಳಲ್ಲಿ ಕೈಗಾಡಿಗಳನ್ನು ಬಳಸು 
ತ್ರಿದ್ದಿರಬೇಕು. ನುಗ್ಗೆಹಳ್ಳಿಯ ಲಕ್ಷ್ಮಿನರಸಿಂಹ ಸ್ವಾಮಿ 
ದೇವಾಲಯ?" ಹಾಗೂ ಸೋಮನಾಥಪುರದ ಕೇಶವ 


ದೇವಾಲಯೆದ3 ದಕ್ಷಣ ಗೋಡೆಯ ಅಡ್ಡಸಟ್ಟಿಯ 
ಪಾಗಾರದಲ್ಲಿ ಕೈಗಾಡಿಗಳನ್ನು ಚಿತ್ರಿಸಲಾಗಿದೆ. 


ಆ ದಿನಗಳಲ್ಲಿ ಮಾನವಶಕ್ತಿಯ ಬಳಕೆಯು ತುಂಬ 
ಸಾಮಾನ್ಯವಾಗಿತ್ತೆಂದು ಅವು ಸೂಚಿಸುತ್ತವೆ. ಬಂಡಿಯ 
ನೊಗವನ್ನು ಹಿಡಿದುಕೊಂಡು ಬಂಡಿಯನ್ನು ಎಳೆಯುತ್ತಿ 
ರುವುದನ್ನು ಅವು ಸಾಧಾರಣವಾಗಿ ಚಿತ್ರಿಸುತ್ತವೆ. 
ನೊಗವು ಬಾಗಿದೆ ; ಇದನ್ನು ಬಾಗಿದ ಆಕಾರದ ಕೊಲೆಗೆ 
ಸೇರಿಸಲಾಗಿದ್ದು, ಇದನ್ನು ಬಂಡಿಯ ಒಡಲಿಗೆ ಸೇರಿಸ 
ಲಾಗಿರುತ್ತಜೆ. ಗಾಡಿಯ ಒಡಲು ನಿಶಾಲವಾದ ನಿಚ್ಚ 


ಣಿಕೆಯಂಥ ಉದ್ದವಾದ ಚೌಕಟ್ಟಿನಿಂದ ಕೂಡಿದೆ. 
ಇದೆನ್ನು ದೊ ಡ್ಡ ಚಕ ಗಳೆರಡರ. ಮೇಲೆ ಕೂರಿಸ 
ಲಾಗಿದೆ.29 ಗಾಡಿಯ ಸಾರ್ಶ್ವಭಾಗವನ್ನು ಮಧ್ಯೆ 


ಮಧ್ಯೆ ಪಟ್ಟಿ ಗಳಿರುವಂತೆ ಹೂ ಗಿಡ ವಿನ್ಯಾಸಗಳಿಂದ 
ಸುಂದರವಾಗಿ ಅಲಂಕರಿಸಲಾಗಿದೆ. ಈ ಬಗೆಯ ಗಾಡಿ 
ಗಳು ತುಂಬ ಹಗುರವಾಗಿದ್ದು, ಇವು ತುಂಬ ಸಣ್ಣದಾಗಿ 
ರುವುದರಿಂದ ಹೆಚ್ಚಿ ನ ಹೊರೆ ಸಾಗಿಸಲಾಗುತ್ತಿರಲಿಲ್ಲ. 


ಕತ್ತೆ (ಚಿತ್ರ-೭) : ಹೊಯ್ಸಳೆ ಜೀವಾಲಯ 
ಗಳ ಪಟ್ಟಿಕೆಗಳು ಮತ್ತು ಅಡ್ಡಪಟ್ಟಯ ಪಾಗಾರ (ಕೈಪಿಡಿ 
ಗೋಡೆ)ಗಳಲ್ಲಿ ಕತ್ತೆಗಳನ್ನು ಕೆತ್ಲಿರುವುದು ತುಂಬ 
ಅಪೂರ್ವನಾದರೂ, ಅಲ್ಲಲ್ಲಿ ಅವುಗಳ ಚಿತ್ರಗಳಿರುವುದ 
ರಿಂದ ಹೊಯ್ಸಳ ಶಿಲ್ಪಿಗಳಿಗೆ ಅವುಗಳ ದೈಹಿಕ ಲಕ್ಷಣಗಳ 
ಗಳ ಬಗ್ಗೆ ಸಾಕಷ್ಟು ಪರಿಚಯನಿತ್ತೆಂಬುದು ತಿಳಿಯು 
ತ್ತದೆ. ಹೊಯ್ಸಳರ ಕಾಲದ ಸಮಾಜದ ಕೆಳದರ್ಜೆಯ 
ಜನರು ಅವನ್ನು ಬಳಸುತ್ತಿ ದ್ವಿರಜೇಕು. ಹಳೇಬೀಡಿನ 
ಹೊಯ್ಸಳೇಶ್ವರ ದೇವಾಲಯ ಪಶ್ಚಿಮದ ಮುಖ್ಯ 
ಗೋಡೆಯಲ್ಲಿ ಅಮೃತಾಪುರದ ಅಮೃತೇಶ್ವರ ದೇವಾ 
ಲಯದ! ಅಡ್ಡನಟ್ಟಿಯ ಪಾಗಾರದಲ್ಲಿ ಬೇಲೂರಿನ 


25 ಅದೇ; ೧೯೩೨ ಪುಟ ೨೨ ಮತ್ತು ಅರ್ಚಿ ಟಿಕರ್‌ ಆಂಡ್‌ ಸ್ವಲ್ಪ್‌ ಚರ್‌ ಇನ್‌ ಮೈ ಸೂರು ನಂ, 1], ದಿ ಕೇಶವ ಟಿಂಸಲ್‌ 


ಅಟ್‌ ಸೋಮನಾಥಪುರ, ಫಲಕ ೪ 
26 ಎಂ. ಎ.ಆರ್‌. ೧೯೧೬ ಫಲಕ ೪7 


27 ಅರಿ ಟಿಕ್ಟೆರ್‌ ಅಂಡ್‌ ಸ್ಕಲ್ಸ್‌ ಚರ್‌ ಇನ್‌ ಮೈಸೂರು, ನಂ. 1 ದಿ ಕೇಶವ ಟೆಂಪಲ್‌ ಆಟ್‌ ಸೋಮನಾಥಪುರ, ಫಲಕ ೪ 


28 ಎಂ.ಐಎ.ಆರ್‌. ೧೯೩44 ಫಲಕ V 


29 ಎನ್‌ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ಸಂಪುಟ ೪ ಪುಟ ೯೭೧ 


30 ಎಂ,ಎ.ಆರ್‌, ೧೯೩೦ ಫಲಕ X11 ಚಿತ್ರ 3 
31 ಅದೇ; ೧೯೩೧, ಫಲಕ 1V 


೬೮ 


ಇತಿಹಾಸ ದರ್ಶನ 


ಕೇಶವ ಜದೇವಾಲಯದ3 ನವರಂಗದ ಮಧ್ಯದ ಭುವ 
ನೇಶ್ವರಿಯಲ್ಲಿ ಈ ಪ್ರಾಣಿಯ ಕೆತ್ತನೆಗೆ ಉದಾಹರಣೆಗಳಿವೆ. 
ಉದ್ದವಾದ ಕೆವಿಗಳಿಂದೆ ಕೂಡಿದ ಈ ಪ್ರಾಣಿಯ ಕುಳ್ಳಾದ 
ಆಕಾರವು ತನ್ನ ಸಹಜ ದೈಹಿಕ ಲಕ್ಷಣಗಳೊಡನೆ ಸರಿ 
ಪೂರ್ಣವಾಗಿರುವಂತೆ ತೋರುತ್ತದೆ. 


ದೋಣಿಗಳು ನಾನೆಗಳು : ಪಟ್ಟಿಕೆಗಳು ಮತ್ತು 
ಅಡ್ಡಸಟ್ಟಿಯ ಪಾಗಾರಗಳ ಶಿಲ್ಪಗಳಲ್ಲಿ ಜಲಸಾರಿಗೆಯ 
ಸಾಧನಗಳಾಗಿ ಯಾವುದೇ ದೋಣಿ, ಹಡಗು, ನಾವೆ 
ಅಥವಾ ಇತರ ಯಾವುದೇ ಸಾಧನಗಳು ಚಿತ್ರಿತವಾಗಿಲ್ಲ 


೧೯೩6 ಪುಟ ೪೪ 
38 ಅದೇ; ೧೯೩೦, ಪುಟ ೪೦ 


ದಿದ್ದರೂ, ಹಳೇಬೀಡಿನ ಹೊಯ್ಸಳೇಶ್ವರ ದೇನಾ 
ಲಯದ* ಪಟ್ಟಿಕೆಗಳಲ್ಲಿ ನದಿಯ ಚಿತ್ರಣ-ಇದರಲ್ಲಿ ನದಿ 
ಯಲ್ಲಿ ರಥ ದಾಟುತ್ತಿರುವುದು ಕಂಡು ಬರುತ್ತದೆ 
ಅಮೃತಾಪುರದ ಅಮೃತೇಶ್ವರ ದೇವಾಲಯದಲ್ಲಿನ3* 
ಶಿಲ್ಬಾಲಂಕಾರ ಪಟ್ಟಿಗಳು, ಮತ್ತು ಸೋಮನಾಥಪುರದ 
ಕೇಶವ ದೇವಾಲಯದ ಪೌರಾಣಿಕ ಅಲಂಕಾರಸಟ್ಟಿ 
ಗಳಲ್ಲಿನ ನದಿಯ ಚಿತ್ರ ನರೋಕ್ಷವಾಗಿ, ಹೊಯ್ಸಳರ 
ಪ್ರಾಂತದಲ್ಲಿ (ಆಳ್ವಿಕೆಯ ಕಾಲದಲ್ಲಿ) ಹಡಗುಗಳು ಇದ್ದಿರ 
ಬಹುದಾದುದನ್ನು ಸೂಚಿಸುತ್ತವೆ. ಲ 


34 ಅದೇ; ೧೯೩೧, ಫಲಕ 1೪ ಚಿತ್ರ ೫ ಮತ್ತು ಪುಟ ೧೦ 


35 ಅದೇ; ೧೯೩೨, ಪುಟ ೨೧ 


